ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ : 23ನೇ ಜುಲೈ, 2019 
ಆಲಮಟ್ಟಿ ಉದ್ಯಾನವನದಲ್ಲಿರುವ “ಸಿಲ್ವರ್ಲೇಕ್‌” ದೋಣಿ ವಿಹಾರದ ಗುತ್ತಿಗೆಯ ಕುರಿತು 
ಶ್ರೀ ನಿರಾಣಿ ಹಣಮಂತ್‌ ರುದ್ರಪ್ಪ (ಪದವೀಧರರ ಕ್ಷೇತ್ರ):- 
520 (487) ಮಾನ್ಯ ಭಾರಿ ಮತ್ತು ಮಧ್ಯಮ ನೀರಾವರಿ ಹಾಗೂ ಕನ್ನಡ ಮತ್ತು ಸಂಸ್ಕೃಂತಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ :- 


(ಅ) ವಿಜಯಪುರ ಜಿಲ್ಲೆ, ಆಲಮಟ್ಟಿ ಉದ್ಯಾನವನದಲ್ಲಿರುವ ಸಿಲ್ಪರ್ದೇಕ್‌ ದೋಣಿ ವಿಹಾರವನ್ನು ಯಾವ ವರ್ಷದಿಂದ 


ಪ್ರಾರಂಭಿಸಲಾಗಿದೆ ; 

(ಆ) ಸದರಿ ದೋಣಿ ವಿಹಾರವು ಸ್ಥಗಿತಗೊಂಡಿರುತ್ತದೆಯೇ; ಹಾಗಿದ್ದಲ್ಲಿ ಎಷ್ಟು ಕಾಲ ಸ್ಥಗಿತಗೊಂಡಿರುತ್ತದೆ; ಸ್ಥಗಿತಗೊಂಡಿರುವುದಕ್ಕೆ 
ಕಾರಣಗಳೇನು ; 

(ಇ) ಭಾರಿ ಮತ್ತು ಮಧ್ಯಮ ನೀರಾವರಿ ಇಲಾಖೆಯ ವತಿಯಿಂದ ನಿರ್ವಹಿಸಿದಾಗ ದೋಣಿ ವಿಹಾರಕ್ಕೆ ನಿಗದಿಪಡಿಸಿದ ದರ ಎಷ್ಟು; 


ಮತ್ತು ಗುತ್ತಿಗೆ ನೀಡಿದಾಗಿನ ದರವೆಷ್ಟು ? (ಪ್ರಾರಂಭವಾದಾಗಿನಿಂದ ಇಲ್ಲಿಯವರೆಗೂ ವರ್ಷವಾರು ಸಂಪೂರ್ಣ ವಿವರ ನೀಡುವುದು) 


